ಕರ್ನಾಟಕ ವಿಧಾನಸಭೆ 


ಹದಿನಾಲ್ಬನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 
ಶುಕ್ರವಾರ, ದಿನಾಂಕ ೭7ನೇ ಮಾರ್ಚ್‌, ೨೦15 
(ಸಮಯ; ಬೆಳಗ್ಗೆ 10.೦೦ ಗಂಟಿಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


2೦15-16ನೇ 


ಸಾಅನ ಆಯವ್ಯಯ ಅ೦ದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ. 


[ ವಿಧೇಯಕವನ್ನು ಮಂಡಿಸುವುದು. 


(1) ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ (ಸೌಲಭ್ಯ ಮತ್ತು ನಿಯಂತ್ರಣ) ವಿಧೇಯಕ, ೭೦15 
ಶ್ರೀ ಆರ್‌.ಪಿ. ದೇಶಪಾಂಡೆ (ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರು) ಅವರು 

ಅ) 2೦15ನೇ ಸಾಅನ ಕರ್ನಾಟಕ ಪ್ರವಾಸೋದ್ಯಮ ವ್ಯಾಪಾರ (ಸೌಲಭ್ಯ ಮತ್ತು 
ನಿಯಂತ್ರಣ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು. 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


I]. ವಿಧೇಯಕಗಳನ್ನು ಪರ್ಯಾಲೋಜಿಸುವುದು ಹಾಗೂ ಅ೦ಗೀಕರಿಸುವುದು 


(1) ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ 
(ತಿದ್ದುಪಡಿ) ವಿಧೇಯಕ, ೭೦15 


ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು) ಅವರು 


(ಶಿಕ್ಷಕರ ವರ್ಗಾವಣೆ ನಿಯಂತ್ರಣ) 


ಅ) 2೦15ನೇ ಸಾಅನ ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳ (ಶಿಕ್ಷಕರ ವರ್ಗಾವಣೆ 
ನಿಯಂತ್ರಣ)(ತಿದ್ದುಪಡಿ)ವಿಧೇಯಕವನು 


ಸು ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


(11) ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು (ಕರ್ನಾಟಕ ತಿದ್ದುಪಡಿ) 
ವಿಧೇಯಕ, ೭೦15 


ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅಧಿ 


ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಚಸ 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿ 


ಅ) 2೦15ನೇ ಸಾಅನ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಮಕ್ಕಳ ಹಕ್ಕು (ಕರ್ನಾಟಕ 


ಬೇಕೆಂದು ಸೂಚಿಸುವುದು. 
ಸಬೇಕೆಂದು ಸೂಚಿಸುವುದು. 


ಪು.ತಿ.ನೊ€,. 


ಜಾ 


(iii) ಕನ್ನಡ ಭಾಷಾ ಕಅಕೆ ವಿಧೇಯಕ, ೦೦15 
ಶ್ರೀ ಕಿಮ್ಮನೆ ರತ್ನಾಕರ (ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು) ಅವರು 


ಅ) ೭೦15ನೇ ಸಾಅನ ಕನ್ನಡ ಭಾಷಾ ಕಅಕೆ ವಿಧೇಯಕವನ್ನು 
ಪರ್ಯಾಲೋಚಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಖೇಕೆಂದು ಸೂಚಿಸುವುದು. 


೨. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹತ್ತೊಂಬತ್ತನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹತ್ತೊಂಬತ್ತನೇ ಪಟ್ಟ 


4. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


(ಸದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಮೂರನೇ ಹಾಗೂ 
ನಾಲ್ಕನೇ ಪಣ್ಟಗಳ ರೀತ್ಯಾ) 


- ವರದಿಗಳನ್ನೊಪ್ಪಿಸುವುದು 


ಶ್ರೀ ಕೆ.ಬ.ಕೋಳವಾಡ್‌, (ಅಧ್ಯಕ್ಷರು, ಹಕ್ಕುಬಾಧ್ಯತಾ ಸಮಿತಿ) ಅವರು:- ಹದಿನಾಲ್ಕನೇ 
ವಿಧಾನಸಭೆಯ ಹಕ್ಕುಖಾಧ್ಯತಾ ಸಮಿತಿಯ ನಾಲ್ಕನೇ ಹಾಗೂ ಐದನೇ ವರದಿಗಳನ್ನೊಪ್ಪಿಸುವುದು. 


6. ಗಮನ ಸೆಳೆಯುವ ಸೂಚನೆಗಳು 


1 ಕ್ರೀ ಗೋವಿಂದ ಎಂ. ಕಾರಜೋಳ ಅವರು ಗ್ರಾಮಪಂಚಾಯತಿಗಳಲ್ಲ 
ಪೂರ್ವಾನುಮೋದನೆಯುಲ್ಲದೇ ಕಾರ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಸೇವೆಯನ್ನು 
ಅನುಮೋದನೆಗೆ ಒಳಪಡಿಸುತಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 


೨೧ 


ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


2. ಕ್ರೀ ಹೆಚ್‌.ಆರ್‌.ಅಲಗೂರು(ರಾಜು) ಅವರು ವಿಜಯಪುರ ಜಲ್ಲೆಯ ವ್ಯಾಪ್ಟಿಯಲ್ಲ 
ವಿಪಲವಾದ ಕೊಳವೆ ಬಾವಿಗಳಗೆ ಹಣ ಚಡುಗಡೆಗೊಳಸುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಶಾರದಾ ಪೂರ್ಯ ನಾಯ್ಕ್‌ ಅವರು ಶಿವಮೊಗ್ಗ ತಾಲ್ಲೂಕು ಹೊಳಲೂರು ಹೋಬ 
ಬೆಳಲಕಲ್ಲೆ ಗ್ರಾಮದ ಸರ್ವೆ ನಂಬರ 151ರಲ್ಲ 2೦೦ಎಕರೆ ಗೋಮಾಳ ಜಮೀನನ್ನು 
ರೈತರು ಸಾಗುವಳ ಮಾಡುತ್ತಿದ್ದು ಆ ಜಮೀನನ್ನು ಸಿ.ಆರ್‌.ಪಿ. ಎಫ್‌ ಬೆಲಾಅಯನ್‌ 
ಸ್ಥಾಪಿಸಲು ಮಂಜೂರಾತಿ ನೀಡಿರುವುದರಿಂದ ಸಾಗುವಳದಾರರಿಗೆ ಹಿಡುವಳ ಚೀಟ 
ನೀಡದಿರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೊ€,. 


ತಾ 


- ಶ್ರೀ ಹೆಚ್‌.ಎಸ್‌. ಶಿವಶಂಕರ ಅವರು ದಾವಣಗೆರೆ ಜಲ್ಲೆ ಹರಿಹರ ನಗರದಲ್ಲ 


ನಿರ್ಮಿಸುತ್ತಿರುವ ಈಜು ಕೊಳ ಕಾಮಗಾರಿಯು ಅನುದಾನದ ಕೊರತೆಯಿಂದ 


. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ರಾಮನಗರ ತಾಲ್ಲೂಕು ಕೂಟಗಲ್‌ ಹೋಬ, 


ಜಾಲಮಂಗಲ ಸರ್ಕಾರಿ ಪದವ ಪೂರ್ವ ಕಾಲೇಜಗೆ ಹೆಚ್ಚುವರಿ ಕೊಠಡಿಗಳ 
ನಿರ್ಮಾಣಕ್ಕೆ ಅನುದಾನ ಜಡುಗಡೆಯಾಗಿದ್ದರೂ ಕಾಮಗಾರಿ ಪೂರ್ಣಗೊಳ್ಳದಿರುವ 
ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಜೆ.ಆರ್‌. ಲೋಬೋ ಅವರು ದಕಣ ಕನ್ನಡ ಜಲ್ಲೆಯ ಬಂಟ್ವಾಳ ತಾಲ್ಲೂಕಿನ 


ಪುಣಚ ಗ್ರಾಮದಲ್ಲ ಶ್ರೀಮತಿ ಸರೋಜನಿಯವರ ಸ್ವಾಧೀನದ ಕಟ್ಟಡದಲ್ಲ 
ಎ೦.ಎಸ್‌.ಐ.ಎಲ್‌ ಸಂಸ್ಥೆಯು ಮದ್ಯದಂಗಡಿಯನ್ನು ನಡೆಸಲು ನೀಡಿರುವ 
ಅನುಮತಿಯನ್ನು ರದ್ದುಪಡಿಸುವ ಬಗ್ಗೆ ಮಾನ್ಯ ಅಬಕಾರಿ ಸಚಿವರ ಗಮನ 


ಸೆಳೆಯುವುದು. 


- ಶ್ರೀಮತಿ ಶಾರದಾ ಮೋಹನ ಶೆಟ ಅವರು ಕುಮಟಾ-ಹೊನ್ನಾವರ ವಿಧಾನಸಭಾ 


ಟ 


ಕೇತ್ರಕೆ ಕನಿಷ್ಠ 5 ಶುದ್ಧ ಕುಡಿಯುವ ನೀರಿನ ಘಟಕ ಸಾಪಿಸುವ ಬಗ್ಗೆ ಮಾನ್ಯ 


ಜು ಆಕ ಛಿ 


'ಶ್ರಿಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ರ 


ಅಧಿಕಾರಿಗಳು 2೦14ರ ಸಫೆಂಬರ್‌ ಮತ್ತು ಅಕ್ಟೋಬರ್‌ ಮಾಹೆಯಲ್ಲ ಎಪಿಎಲ್‌ 


ಟ 


ಕಾರ್ಡುದಾರರ ಪಡಿತರ ವಿತರಣೆಯಲ್ಲ ಅವ್ಯವಹಾರ ನಡೆಸಿದರೂ ಯಾವುದೇ ಕ್ರಮ 


೧ಎ 


ಕೈಗೊಳ್ಳದಿರುವ ಬಗ್ಗೆ ಆಹಾರ ಮತ್ತು ನಾಗರೀಕ ಸರಖರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


"ಶ್ರೀ ಸಿಟ. ರವಿ ಅವರು ಚಕಮಗಳೂರು ಜಿಲ್ಲಾ ವ್ಯಾಪ್ತಿಯ ಆಹಾರ ಇಲಾಖೆಯ 


. ಶ್ರೀ ಸಂಜಯ ಅ.ಪಾಟಲ್‌ ಅವರು ಗೃಹ ಇಲಾಖೆಯಿಂದ ಸಬ್‌ ಇನ್‌ಸ್ಟೆಕ್ಷರ್‌ 


ಹುದ್ದೆಯಲ್ಲ 1ಏವರ್ಷಗಳ ಸೇವೆ ಸಲ್ಲಸಿದ್ದರೂ ಮುಂಖಡ್ತಿಯನ್ನು ನೀಡದಿರುವ ಬಗ್ಗೆ 


ಳಾ ಎದ 


ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


1೦.ಶ್ರೀ ಎಸ್‌. ಸುರೇಶ್‌ ಕುಮಾರ್‌ ಅವರು ರಾಜ್ಯದಲ್ಲ ಸಂಚರಿಸುತ್ತಿರುವ ಹಲವಾರು 


ಖಾಸಗಿ ವಾಹನಗಳ ನೋಂದಣಿ ಸಂಖ್ಯೆಯ ಖೋರ್ಡ್‌ಗಳ ಮೇಲೆ ಕಾನೂನು 
ಬಾಹಿರವಾಗಿ ವಿವಿಧ ಸಂಸ್ಥೆಗಳ ಹಸರುಗಳನ್ನು ಬರೆಸಿಕೊಂಡಿರುವ ಬಗ್ಗೆ ಮಾನ್ಯ 
ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


: ಶ್ರೀ ಕೆ.ಆರ್‌. ರಮೇಶ ಕುಮಾರ್‌ ಅವರು ೨೦14ರಲ್ಲ ಸಿವಿಲ್‌ ಪಿ.ಎಸ್‌.ಐ ಹುದ್ದೆಯ 


ನೇಮಕಾತಿಯಲ್ಲ ನೀಡಲಾಗಿದ್ದ ವಯೋಮಿತಿ ವಿನಾಯಿತಿಯನ್ನು ೨೦1೮-16ನೇ 
ಸಾಅಗೆ ಮುಂದುವರೆಸದಿರುವುದರಿಂದ ಉಂಟಾಗಿರುವ ತಾರತಮ್ಯದ ಬಗ್ಗೆ ಮಾನ್ಯ 
ಗೃಹ ಸಚವರ ಗಮನ ಸೆಳೆಯುವುದು. 


ಸ 


12.ಪ್ರೀ ಖ೦.ಪಿ.ಅಪ್ಪಚ್ಚು (ರಂಜನ್‌) ಅವರು ಅನಧಿಕೃತ ಸಾಗುವ ಸಕ್ರಮೀಕರಣ ಕೋರಿ 
ನಮೂನೆ 5೦ರಡಿ ಅರ್ಜ ಸಲ್ಲಸಲು ಕಾಫಿ ಬೆಳೆಗಾರರಿಗೆ ಅವಕಾಶ ನೀಡುವಂತೆ 
ಮತ್ತು ಈಗಾಗಲೇ ಮಂಜೂರಾತಿ ನೀಡಿರುವ ಅರ್ಜಗಳನ್ನು ಮಾನ್ಯ ಮಾಡಿ ಆದೇಶ 
ಹೊರಡಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರು ಪಾವಗಡ-ಡೇವಲಕೆರೆ ರಸ್ತೆಯ ಚಿನ್ನಮ್ಮಹಳ್ಳ 
ಬಾವಿಯಿಂದ ಸಿ.ಆರ್‌.ಪಾಳ್ಯಕ್ಕೆ ಹಾದು ಹೋಗುವ ರಸ್ತೆ ಹಾಗೂ 
ಕೋಣನಕುರಿಕೆಯಂದ ದೇವರಬಿಟ್ಟಕ್ಕೆ ಹೋಗುವ ರಸ್ತೆಗಳ ಅಭವೃದ್ಧಿ ಕಾಮಗಾರಿಗಳು 


ಪೂರ್ಣಗೊಳ್ಳದೆ ಸಾರ್ವಜನಿಕರಿಗೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


14.ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ 
ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು ಕಸಬ ಹೋಬ, ಗೆದ್ದಲಹಳ್ಳ ಗ್ರಾಮದ ಸರ್ವೆ 
ನಂ. 41 ರಲ್ಲ 1 ಎಕರೆ ೨೦ ಗುಂಟಿ ಸರ್ಕಾರಿ ಜಾಗವನ್ನು ಹಂಚಿಕೆ ಮಾಡಿರುವ ಬಗ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


15.ಶ್ರೀ ಜ.ಎನ್‌.ವಿಜಯಕುಮಾರ್‌ ಅವರು ಶಾಸಕರ ಕ್ಷೇತ್ರಾಭವೃದ್ಧಿ ನಿಧಿಗೆ ನೀಡುತ್ತಿರುವ 
ಅನುದಾನದಲ್ಲ ಸೋಲಾರ ಮತ್ತು ಪಿ.ಪಿ.ಟ.ವಿ ಅಳವಡಿಕೆಗೆ ಅವಕಾಶ ನೀಡುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


16. ಶ್ರೀಯುತರುಗಳಾದ ಹೆಚ್‌.ಕೆ.ಕುಮಾರಸ್ವಾಮಿ ಮತ್ತು ಹೆಚ್‌.ಡಿ.ರೇವಣ್ಣ ಅವರುಗಳು 


2೦೦7ರಿಂದ ಕಾರ್ಯನಿರ್ವಹಿಸುತ್ತಿದ್ದ ಲೋಕೋಪಯೋಗಿ ವಿಶೇಷ ವಿಭಾಗದ 


ಕಛೇರಿಯನ್ನು ಹಾಸನದಲ್ಲಯೇ ಮುಂದುವರೆಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 

17. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ, ಕೆ.ಎಂ.ಶಿವಅಂಗೇಗೌಡ, ಹೆಚ್‌.ಎಸ್‌.ಪ್ರಕಾಶ್‌, 
ವೈ.ಎಸ್‌.ವಿ.ದತ್ತ, ಲಕ್ಷ್ಮಣ ಸ೦ಗಪ್ಪ ಸವದಿ, ಏಎ೦.ರಾಣಣ್ಣ ಹಾಗೂ ಇತರರು ಕ್ಷೀರಭಾಗ್ಯ 
ಯೋಜನೆಯಡಿಯಲ್ಲ ಮಕ್ಕಳಗೆ ಪ್ರತಿವಾರ ಮೂರು ದಿನ ಹಾಲನ್ನು ನೀಡುವ ಬದಲು 
ಐದು ದಿನ ಹಾಲನ್ನು ವಿತರಿಸುವ ಹಾಗೂ ಒಕ್ಕೂಟಗಳಗೆ ರೈತರ ಹಾಅನ ಚಲ್ಲುಗಳ 
ಪಾವತಿಗಾಗಿ ಬಡ್ಡಿರಹಿತ ಸಾಲವನ್ನು ನೀಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


7. ನಿಯಮ 69ರ ಮೇರೆಗೆ ಸಾರ್ವಣನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಟ.ವೆ೦ಕಟರಮಣಯ್ಯ, ಡಾ| ಕೆ.ಶ್ರೀನಿವಾಸ ಮೂರ್ತಿ ಮತ್ತು ಪಿ.ಆರ್‌. 
ಸುಧಾಕರ್‌ ಲಾಲ್‌ ಅವರುಗಳು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯಲ್ಲ 
ಶೇಖರಣೆಯಾಗುವ ಘನತ್ಯಾಖ್ಯ ಕಸವನ್ನು ದೊಡ್ಡಬಳ್ಳಾಪುರ ತಾಲ್ಲೂಕಿನ ಸಕ್ಕರೆ ಗೊಲ್ಲಹಳ್ಳಿ 


ಗ್ರಾಮ ಪಂಚಾಯತಿಯ ಗುಂಡ್ಲುಹಳ್ಳ ಗ್ರಾಮದಲ್ಲ ಟೆರ್ರಾಘಾರ್ಮ್‌ ಕಸ ಸ೦ಸ್ಥರಣ ಘಟಕವು 


ವೈಜ್ಞಾನಿಕವಾಗಿ ಕಸವನ್ನು ಸ೦ಸ್ಥರಣೆ ಮಾಡದೆ ಪರಿಸರ ಮಾಲನ್ಯ ಉಂಟಾಗುತ್ತಿರುವುದರಿಂದ 
ಟೆರ್ರಾ ಫಾರ್ಮ್‌ ಮತ್ತು ಎಂ.ಎಸ್‌.ಜ.ಪಿ. ಘಟಕದ ಕಾರ್ಯ ಸ್ಥಗಿತಗೊಳಸುವ ಬಗ್ಗೆ ಚರ್ಚೆ. 


ಪು.ತಿ.ನೊ€,. 


2. ಶ್ರೀ ಕೆ.ಎಸ್‌ "ಪುಟ್ಟಣ್ಣಯ್ಯ ಅವರು ಸರ್ಕಾರವು ಉತ್ತರ ಕರ್ನಾಟಕದ ಕಬ್ಬಗೆ ಎಕ್ಸ್‌ ಫೀಲ್ಡ್‌, 
ದಕ್ಷಿಣ ಕರ್ನಾಟಕದ ಕಚ್ಜಗೆ ಎಕ್ಸ್‌ ಗೇಟ್‌ ಬೆಲೆ ೭5೦೦ರೂ ಗಳನ್ನು ನಿಗದಿ ಮಾಡಿದ್ದರೂ 
ಇತ್ತೀಚಿನ ದಿನಗಳಲ್ಲ ಸಕ್ಕರೆ ಬೆಲೆಯು ಕುಸಿದಿದ್ದು, ಸಕ್ಕರೆ ಉತ್ಪಾದನೆ ಬೆಲೆಗಿಂತ ಕಡಿಮೆ 
ಬೆಲೆಗೆ ಸಕ್ವರೆ ಮಾರಾಟವಾಗುತ್ತಿರುವುದರಿಂದ ಲಾ ಆತಂಕದ ಪರಿಸ್ಥಿತಿಯ 
ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಸಿ.ಎನ್‌.ಬಾಲಕೃ್ಯಷ್ಣ, ಹೆಚ್‌.ಕೆ. ಕುಮಾರಸ್ವಾಮಿ ಮತ್ತು 
ಹೆಚ್‌.ಎಸ್‌ .ಪ್ರಕಾಶ್‌ ಅವರುಗಳು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕ ಸರಾಯಪಟ್ಟಣ 
ತಾಲ್ಲೂಕಿನ ಕಲ್ಲೇಪೋಮನಹಳ್ಳ ಏತನೀರಾವರಿ ಯೋಜನೆಯಿಂದ "ಮತ್ತು ಜ್‌ ಸರಾಯಪಟ್ಟಣ 
ಅಮಾನಿಕೆರೆಯಂದ ಕುಡಿಯುವ ನೀರಿನ ಲಭ್ಯತೆಗಾಗಿ ತಾಲ್ಲೂಕಿನ ನುಗ್ಗೇಹಳ್ಳಿ 3. 
ಮತ್ತು ಹಿರೀಸಾವೆ ಹೋಬಳಯ ತೋಟ ಹಾಗೂ ೦5 ತೆರಗಳಗೆ ನೀರು ಈಂಜಸುವ 
ಯೋಜನೆಯನು ಸ್ನ ಅನುಷ್ಠಾನಗೊಳಸುವ ಬಗ್ಗೆ ಚರ್ಚೆ. 


ಪಿ. ಹಓ೦ಪ್ರಕಾಶ 
ಕಾಯೆದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


Rg) N 


